ಡಿಸ್ಲೆಕ್ಷಿಯಾ ಮತ್ತು ಬಹುವಿಧ ಬುದ್ಧಿಮತ್ತೆಯ ೪ 


ಮೃದುಲ ಗೋವಿಂದರಾಜು 


ಡಿಸ್ಲೆಕ್ಷಿಯಾ ಎಂಬುದು ಬಹಳ ಸಾಮಾನ್ಯವಾದ ಮತ್ತು ಹತ್ತು ಶಾಲಾ 
ಮಕ್ಕಳಲ್ಲ ಒಬ್ಬರಲ್ಲ ಕಾಣಬರುವ ಕಲಅಕಾ ವಿಕಲತೆ. ವಾಸ್ತವವಾಗಿ, 
ಭಾರತವನ್ನು ಕುರಿತ ಅಂಕಿಅಂಶಗಳ ಮಾಹಿತಿ ಲಭ್ಯವಿಲ್ಲದೇ 
ಇರುವುದರಿಂದ ಈ ಸಂಖ್ಯೆ ಭಾರತದಲ್ಲ ಇನ್ನೂ ಹೆಚ್ಚು ಅಂದರೆ 
ಶೇ.2೦ರಷ್ಟು ಇರಬಹುದು. ಡಿಸ್ಟೆಕ್ಷಿಯಾ ಇರುವ ಮಕ್ಕಳು ಇತರ 
ವೈಕಲ್ಯ ಉಳ್ಳವರಂತೆ ಯಾವುದೇ ದೈಹಿಕ 'ಗುರುತುಗಳು' ಅಥವಾ 
ಗುಣಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಹಾಗಾಗಿ ಇದೊಂದು 
ಅದೃಶ್ಯ ವೈಕಲ್ಯ. 


ಡಿಸ್ಸೆಕ್ಷಿಯಾ ಮಗುವಿನ ಬುದ್ಧಿವಂತಿಕೆಯ ಮೇಲೆ ಯಾವುದೇ 
ರೀತಿಯ ಪರಿಣಾಮವನ್ನು ಜೀರುವುದಿಲ್ಲವಾದ್ದರಿಂದ ಅನೇಕ 
ಬಾರಿ ಇಂತಹ ಮಕ್ಕಳನ್ನು 'ಸೋಮಾರಿ. ದಡ್ಡ', ಕೆಲಸಕ್ಕೆ 
ಬಾರದವ ಎಂದು ಇತರರು ಕರೆಯುವುದುಂಟು ಹಾಗೂ 
ಇದರಿಂದಾಗಿ ಶಾಲೆಗಳ್ಲ ಪೀಡನೆಗೆ, ಹೋಷಕರ ಸಿಟ್ಟಿಗೆ 
ಹಾಗೂ ಶಿಕ್ಷಕರ ಅಸಡ್ಡೆಗೆ ಗುರಿಯಾಗುತ್ತಾರೆ. ಇದರ 
ಫಲವಾಗಿ ಮಗು ಕೀಳರಿಮೆಯುಂ೦ದ ಬಳಲುತ್ತದೆ, ಹಾನಿಕಾರಕ 
ನಡವಳಕೆ ತೋರಬಹುದು ಹಾಗೂ ತನಗಿಂತ ಚಕ್ಕ 
ವಯಸ್ಸಿನ ಮಕ್ಕಳೊಡನೆ ಜಗಳವಾಡುತ್ತದೆ. ನಿರ್ದಿಷ್ಟ ಕಅಕಾ 
ವಿಕೆ (Specific Learning Disability-SLD) Joದೂ 
ಕರೆಯಲ್ಲಡುವ ಡಿಸ್ಟೆಕ್ಷಿಯಾ ಇರುವ ಮಕ್ಕಳು ಸರಾಸರಿ 
ಮಟ್ಟಕ್ಕಿಂತ ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ 
ಹಾಗೂ ಅತ್ಯಂತ ಸೃಜನಶೀಲರಾಗಿರುತ್ತಾರೆ. ಸಕಾಲದಲ್ಲಿ 
ಗುರುತಿಸಿ ನೆರವು ನೀಡದಿದ್ದರೆ ಅವರು ಶಾಲೆಗೆ 
ಹೋಗುವುದನ್ನು ಬಟ್ಟು ಬಡಬಹುದು ಹಾಗೂ 
ಸಾಮಾಜಕವಾಗಿ ಅಪರಾಧಿಗಳಾಗಬಹುದು. 


ಡಿಸ್ಟೆಕ್ಕಿಯಾ ಎಂದರೇನು? 

ಡಿಸ್ಲೆಕ್ಕಿಯಾ ಒಂದು ರೋಗವಲ್ಲ. ಇದೊಂದು ನರಸಂಬಂಧಿ 
ಪರಿಫ್ಥಿತಿಯಾಗಿದ್ದು, (Neurological condition) ಇ) ಮೆದುಳು 
ಮಾಹಿತಿಯನ್ನು ವಿಭಿನ್ನ ರೀತಿಯಲ್ಲ ಸಂಸ್ಥರಿಸುತ್ತದೆ. ವೈಕಲ್ಯವುಳ್ಳ 
ವ್ಯಕ್ತಿಗಳ ಹಕ್ಕುಗಳ ಕಾಯಿದೆ 2೦16ರ ಪ್ರಕಾರ (ಕಲಂ2ರ 
ಬಂಡಂಎ, ಪುಟ 34), ಡಿಸ್ಲೆಕ್ಷಿಯಾ ಅಥವಾ ಎಸ್‌ಡಿಎಲ್‌ 
ಎಂದರೆ.'... ವಿಭನ್ನ ಪ್ರರೂಪದ ಪರಿಸ್ಥಿತಿಗಳ ಸಮೂಹವಾಗಿದ್ದು, 
ಮಾತಿನಲ್ಪ ಅಥವಾ ಬರಹದಲ್ಲಿ ಭಾಷೆಯನ್ನು ಸಂಸ್ಥರಿಸುವ ನಿಟ್ಟನಲ್ಲ 
ಅಸಮರ್ಥತೆ ಇರುತ್ತದೆ. ಈ ವಿಕಲತೆಯು ವಿಷಯವನ್ನು 
ಅರ್ಥಮಾಡಿಕೊಳ್ಳುವಾಗ, ಮಾತನಾಡುವಾಗ, ಓದುವಾಗ, 
ಬರೆಯುವಾಗ, ಕಾಗುಣಿತ ಹೇಳುವಾಗ ಅಥವಾ ಗಣಿತದ 
ಲೆಕ್ಕಗಳನ್ನು ಬಡಿಸುವಾಗ ಆ ಮಕ್ಕಳು ಕಷ್ಟಪಡುತ್ತಿರುವ ರೀತಿಯಲ್ಲ 
ಪ್ರಕಟವಾಗುತ್ತದೆ. ಈ ಪರಿಸ್ಥಿತಿಗಳ ಸಮೂಹವು ದ್ರಹಣಶಕ್ತಿಯ 
ಅಸಮರ್ಥತೆ, ಡಿಸ್ಸೆಕ್ಷಿಯಾ. (ಓದುವಿಕೆ ಕಷ್ಟ) ಡಿಸ್‌ಗ್ರಾಫಿಯಾ 
(ಬರೆಯುವಿಕೆ ಕಷ್ಟ). ಡಿಸ್‌ಕ್ಯಾಲ್ಲುಅಯಾ (ಲೆಕ್ಕ ಮಾಡುವಲ್ಲ ಕಷ್ಟ). 


ಡಿಸ್‌ಪ್ರಾಕ್ಷಿಯಾ (ಅಂಗ 


ಸಮನ್ನಯತೆ 
ಡೆವಲೆಪ್‌ಮೆಂಟಲ್‌ ಅಫೆಸಿಯಾ (ಮಿದುಳಗೆ ಏಟು ಬದ್ದು ಭಾಷಾ 
ಪ್ರಯೋಗದ ಕಷ್ಟ) ಮುಂತಾದ ಪರಿಸ್ಥಿತಿಗಳನ್ನು ಒಳಗೊಂಡಿದೆ. 


ಕಷ್ಟು ಹಾಗೂ 


'ಡಿಸ್ಲೆಕ್ಷಿಯಾ ಮಿದುಳಗೆ ಸಂಬಂಧಪಟ್ಟ ಕಲಕಾ ವಿಕಲತೆಯಾಗಿದ್ದು. 
ಇದು ನಿರ್ದಿಷ್ಟವಾಗಿ ಮನುಷ್ಯನ ಓದುವ ಸಾಮರ್ಥ್ಯವನ್ನು 
ಕುಂಠಿತಗೊಳಸುತ್ತದೆ. ಇವರು ಸಾಧಾರಣ ಬುದ್ಧಿಮತ್ತೆಯನ್ನು 
ಹೊಂದಿದ್ದರೂ ಹದಿನ ವಿಷಯದಲ್ಲ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ 
ಮಟ್ಟದಲ್ಲಿರುತ್ತಾರೆ.' (ನ್ಯಾಷನಲ್‌ ಇನ್ಸ್‌ ಟಟ್ಕ್ಯೂಟ್‌ ಆಫ್‌ ನ್ಯೂರೊ- 
ಲಾಜಕಲ್‌ ಡಿಸ್‌ಆರ್ಡರ್‌ ಹಾಗೂ ಸ್ಟ್ರೋಕ್‌). 


ಡಿಸ್ಟೆಕ್ಕಿಯಾ ಗುಣಲಕ್ಷಣಗಳು 

ಡಿಸೆಕ್ಷಿಯಾ ಗುಣಲಕ್ಷಣಗಳು ಆಯಾ ವ್ಯಕ್ತಿಗೆ ನಿರ್ದಿಷ್ಟವಾಗಿರುತ್ತದೆ. 
ಅಂದರೆ, ಡಿಸ್ಲೆಕ್ಷಿಯಾ ಇರುವ ಇಬ್ಬರು ವ್ಯಕ್ತಿಗಳ ಗುಣಗಳು ಒಂದೇ 
ರೀತಿಯದಾಗಿರುವುದಿಲ್ಲವಾದರೂ ಕೆಲವು ಗುಣಗಳನ್ನು 
ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಾಣಬಹುದು. 


° ಧ್ವನಿಗಳ ಸಂಸ್ಥರಣೆಯಲ್ಲ ಸಮಸ್ಯೆ-ಪೆಟ್‌ ಬದಲಗೆ ಪಾಟ್‌ 
* ಕಾಗುಣಿತ ಅಥವಾ ಅಕ್ಷರಜಡಿಸಿ ಹೇಳುವಲ್ತ್ಲ ವಿಕಲತೆ - 


Powder ಎಂದು ಹೇಳುವ ಬದಲಾಗಿ Pಂwd[ ಎಂದು 
ಹೇಕುವುದು. 


* ಅಕ್ಷರಗಳನ್ನು ಹಿಂದುಮುಂದಾಗಿ ಓದುವುದು; ಅಕ್ಷರಗಳ 
ಕ್ರಮಾನುಗತತೆ ಬಣ್ಣೆ ಇರುವ ಗೊಂದಲ-ಜ ಮತ್ತು ಡಿ. ಂm- 
from. 

* ಉದ್ದನೆಯ ಪದಗಳನ್ನು ಓದುವುದಕ್ಕೆ ಕಷ್ಟಪಡುವುದು. 

* ಪದಗಳನ್ನು ಜಟ್ಟುಜಡುವುದು ಅಥವಾ ತಪ್ಪಾಗಿ ಓದುವುದು - 
ಫ್ಲೇಲುಂಗ್‌ ಬದಲಗೆ ಪ್ಲೇ. ್ಕರh ಬದಲಗೆ E೪ೀಗy ಎಂದು 
ಹಓಿದುವುದು. 

* ತರಗತಿಯಲ್ಲ ಕೊಟ್ಟ 
ಗೊಳಸುವಿಕೆಯಲ್ಲನ ವಿಕಲತೆ. 

* ಕಪ್ಪುಹಲಗೆಯ ಮೇಲೆ ಬರೆದಿರುವುದನ್ನು ಬರೆದುಕೊಳ್ಳಲು 
ಕಷ್ಟಪಡುವುದು. 

° ಸಂಖ್ಯೆಗಳನ್ನು ಹಿಂದುಮುಂದಾಗಿ ಓದುವುದು; ಸ್ಥಾನ ಬೆಲೆಗಳ 
ಬಗ್ಗೆ ಅರಿವು ಇಲ್ಲದಿರುವಿಕೆ. 

* ಸಮಯದ ಬಗೆ ಅರಿವು ಕಡಿಮೆ. 

©  ಯೋಜಸುವುದು. ಆದ್ಯತೆಯ ಆಯ್ದೆಗಳಲ್ಲ ಹಾಗೂ 
ಸಂಘಟಸುವ ವಿಷಯಗಳಕಲ್ಲ ಕಷ್ಟಪಡುವುದು. 


ಕೆಲಸಗಳನ್ನು ಪೂರ್ಣ- 


ಡಿಸ್ಲೆಕ್ಸಿಯಾ ಇರುವ 5ನೇ ತರಗತಿಯ ಮಗುವಿನ ಆಂದ್ಲ್ದ ಭಾಷೆಯ 
ತರಗತಿ ಪಾಠಗಳ ಕೆಲವು ನಮೂನೆಗಳನ್ನು ಕೆಳಗೆ 
ತೋರಿಸಲಾಗಿದೆ. ಅಕ್ಷರಗಳನ್ನು ತಪ್ಪಾಗಿ ಬರೆದ ಕೆಲವು ಪದಗಳು: 


causes, town folk, dragon, expect, wall. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


59 


ಡಿಸ್ಸೆಕ್ಷಿಯಾ ಇರುವ 1ನೇ ತರಗತಿಯ ವಿದ್ಯಾರ್ಥಿಯು ಮಾಡಿರುವ ಜಮಾಬರ್ಜಿನ ಲೆಕ್ಲಾಚಾರ ಹಾಗೂ ಆಂಗ್ಲ ಭಾಷೆಯ ತರಗತಿಯ ಪಾಠ 


ಡಿಸ್ಟೆಕ್ಷಿಯಾ ಇರುವ ಮಕ್ಕಳನ್ನು ಗುಣಪಡಿಸುವುದು 

ಸಣ್ಣ ಮಕ್ಕಳರುವಾಗಲೇ ಗಮನಿಸಬೇಕು 

ಇದು ಅತ್ಯುತ್ತಮ ಪರಿಹಾರ. ಕಿರಿಯ ಪ್ರಾಥಮಿಕ ತರಗತಿ 
ಹಂತದಲ್ಲಯೇ ಮಕ್ಕಳಲ್ಲ ಕಲಕಾ ವಿಕಲತೆಗಳರುವುದು ಗಮನಕ್ಕೆ 
ಬಂದಾಗ ಅವರ ಅಗತ್ಯಕ್ಷೆ ತಕ್ಕಂತೆ ಪರಿಹಾರಾತ್ಮಕ ಉಪ- 
ಕ್ರಮಗಳನ್ನು ಆರಂಣಸಿದಾಗ, ಅವರು ಶೈಕ್ಷಣಿಕವಾಗಿಯೂ 
ಸಾಧನೆಯನ್ನು ಮಾಡುತ್ತಾರೆ ಹಾಗೂ ಸಮಾಜದಲ್ಲಯೂ 
ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ. 


ಶಿಕ್ಷಕರಿಗೆ ಡಿಸ್ಲೆಕ್ತಿಯಾವನ್ನು ಗುಣಪಡಿಸಲು ಅವಶ್ಯಕವಿರುವ 
ವಿಧಾನಗಳ ತರಬೇತಿಯನ್ನು ನೀಡಬೇಕು. 


ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿಸ್ಲೆಕ್ಷಿಯಾ ಇರುವ ಮಕ್ನಳನ್ನು 


ಗುರುತಿಸಿ ಅವರಿಗೆ ತರಗತಿಯ ಮಟ್ಟದಲ್ಲಿಯೇ ಪರಿಹಾರವನ್ನು 
ಒದಗಿಸುವ ಸಾಮರ್ಥ್ಯಹೊಂದಿ ಸಜ್ಞಾಗಿರಬೇಕು. ಮದ್ರಾಸ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಡಿಸ್ಲೆಕ್ಕಿಯಾ ಸಂಸ್ಥೆಯು (ಎಮ್‌ಡಿಎ)1! ಸರ್ಕಾರಿ ಹಾಗೂ ಖಾಸಗಿ 
ಶಾಲಾ ಶಿಕ್ಷಕರಿಗೆ, ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳನ್ನು 
ನಡೆಸುತ್ತಾರೆ. ಶಾಲೆಗಳಲ್ಲಯೇ ಸಂಪನ್ಮೂಲ ಕೊಠಡಿಗಳನ್ನು 
ಸ್ಥಾಪಿಸಿ ಮಕ್ಷಳಗೆ ಶಾಲಾ ಆವರಣದಲ್ಲಿಯೇ ಪರಿಹಾರ 
ದೊರಕುವಂತೆ ಎಮ್‌ಡಿಎ ಸಂಸ್ಥೆ ಮಾಡುತ್ತದೆ. 


ತಜ್ಞರಿಂದ ಪರಿಸ್ಥಿತಿ ನಿರ್ಧರಣೆ ಮಾಡಿಸುವುದು 

ಪ್ರಮಾಣೀಕೃತ ಸಾಧನಗಳನ್ನು ಬಳಸಿ ಮಾಡುವ ನಿರ್ಧರಣೆಗಳು 
ಒಬ್ಬ ವ್ಯಕ್ತಿಯಲ್ಲ ಡಿಸ್ಲೆಕ್ಕಿಯಾ ಇರುವುದನ್ನು ಬಚಿತಪಡಿಸುತ್ತವೆ. ಇದು 
ತಂದೆ ತಾಲುಗಳು ಆ ಮಗುವಿನ ಸಾಮರ್ಥ್ಯಗಳನ್ನು ಹಾಗೂ 
ಅಗತ್ಯಗಳನ್ನು ಅರಿತು ತಕ್ಕ ಸಮಯದಲ್ಲ ಉಪಕ್ರಮಗಳನ್ನು 
ಯೋಜಸಿ ಆ ಮಗುವು ಕಷ್ಟವನ್ನು ನಿಭಾಲುಸಲು ಸಹಾಯ 
ಒದಗಿಸಲು ಅವಕಾಶ ಮಾಡಿಕೊಡುವುದಕ್ಷೆ ನೆರವಾಗುತ್ತದೆ. ಎಲ್ಲ 
ಪರೀಕ್ಷಾ ಮಂಡಳಗಳು ಎಸ್‌ಎಲ್‌ಡಿ (ನಿರ್ದಿಷ್ಟ ಕಲಕಾ ವಿಕಲತೆ) 
ಇರುವ ಮಕ್ಷಳಗೆ ಹಲವಾರು ರಿಯಾಯುತಿಗಳನ್ನು ನೀಡುತ್ತವೆ. 


ಮೌಲ್ಯಮಾಪನವು ಮಗುವಿಗೆ ಯಾವ ರೀತಿಯ ಎಸ್‌ಎಲ್‌ಡಿ ಇದೆ 
ಎಂದು ತೋರಿಸುತ್ತದೆ. ಉದಾಹರಣೆಗೆ ಡಿಸ್ಟೆಕ್ಕಿಯಾ, 
ಡಿಸ್‌ಪ್ರಾಕ್ತಿಯಾ. ಡಿಸ್‌ಕ್ಕ್ಯಾಲ್‌ಕುಅಯಾ. ಡಿಸ್‌ಗ್ರಾಫಿಯಾ. ಈ 
ನ್ಯೂನತೆಗಳ ತೀವ್ರತೆ ಹಾಗೂ ಎಸ್‌ಎಲ್‌ಡಿಯ ಜೊತೆಗೆ ಇರುವ 
ಅಪ್ಪಸ್ಥ ಪರಿಸ್ಥಿತಿಗಳಾದ ಅತಿ ಚಟುವಟಕೆ ಗಮನದ ಕೊರತೆ 


(Attention Deficit Hyperactivity Disorder- ADHD) ನ೦ತರ 
ಅಗತ್ಯವಾಗಿ ಕೊಡಬೇಕಾದ ಪರಿಹಾರಗಳು ಹಾಗೂ ಚಿಕಿತ್ಸೆಗಳು 
ಯಾವುದೆಂದು ಸ್ಪಷ್ಟವಾಗುತ್ತವೆ, ಉದಾಹರಣೆಗೆ ವಾಕ್‌ ಕಿತ್ಲೆ 
ಹಾಗೂ / ಅಥವಾ ಚಟುವಟಕೆಯಂ ತೊಡಗಿಸುವ ಚಿಕಿತ್ಸೆ 


(Occupational therapy-OT). 


ಪರಿಹಾರಾತ್ಮಕ ಉಪಕ್ರಮಗಳು ಎಂದರೇನು? 

*° ಇದು ವ್ಯವಸ್ಥಿತವಾಗಿರುತ್ತದೆ 

*e ಇದು ಮಗುವಿನ ಸಾಮರ್ಥ್ಯ ಹಾಗೂ ಅಗತ್ಯಗಳನ್ನು 
ಗುರುತಿಸುತ್ತದೆ 

*  ಇದುವೈಯಕ್ತಿಕವಾಗಿರುತ್ತದೆ 

* ಇದು ಬಹು ಸಂವೇದನಾಶೀಲವಾಗಿರುತ್ತದೆ 


ಡಿಸ್‌ ಪ್ರಾಕ್ಟಿಯಾ, ಡಿಸ್‌ಕ್ಕ್ಯಾಲ್‌ ಕುಅಯಾ, ಡಿಸ್‌ಗ್ರಾಫಿಯಾ, 

ಡಿಸ್‌ ಪ್ರಾಕ್ಷಿಯಾ 

ಡೆವೆಲಪ್‌ಮೆಂಟಲ್‌ ಡಿಸ್‌ಪ್ರಾಕ್ಷಿಯಾ ಒಂದು ನ್ಯೂನತೆಯಾಗಿದ್ದು, 
ಇದರ ಲಕ್ಷಣಗಳೆಂದರೆ ಸಂವೇದನಾ ಹಾಗೂ ಚಾಲನಾ 
ಕೌಶಲ್ಯಗಳನ್ನು ಯೋಜಸಿ ಕಾರ್ಯರೂಪಕ್ಷೆ ತರುವ ಸಾಮರ್ಥ್ಯದ 
ದೌರ್ಬಲ್ಯವನ್ನು ಹೊಂದಿರುವುದು. (ಆಕರ: ನ್ಯಾಷನಲ್‌ 
ಇನ್ಸ್‌ಟಟ್ಯೂಟ್‌ ಆಫ್‌ ನ್ಯೂರೊಲಾಜಕಲ್‌ ಡಿಸ್‌ಆರ್ಡರ್‌ ಹಾಗೂ 
ಸ್ಟೋಕ್‌). ಡಿಸ್‌ಪ್ರಾಕ್ಟಿಯಾ ಇರುವ ಮಕ್ಕಳಗೆ ಚಟುವಟಕೆಯಲ್ಲ 
ತೊಡಗಿಸುವ ಚಿಕಿತ್ಸೆ (Occupational therapy) ಹಾಗೂ ವಿಶೇಷ 
ಶಿಕ್ಷಣದ ಅಗತ್ಯವಿದೆ. 


ಡಿಸ್‌ಪ್ರಾಕ್ತಿಯಾದ ಗುಣಲಕ್ಷಣಗಳು 

ಅ) ಸಮತೋಲನ ಹಾಗೂ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ 
ಇರುವುದು-ಎಡವುವುದು ಹಾಗೂ ಸುಲಭವಾಗಿ ಜಕುವುದು, 
ಜನರು ಹಾಗೂ ವಸ್ತುಗಳಗೆ ಡಿಕ್ಕಿ ಹೊಡೆಯುವುದು. ಬಲ-ಎಡದ 
ಹೊಂದಾಣಿಕೆಯಲ್ಲ ಗೊಂದಲವಿರುವುದು. 


ಆ) ಒಪ್ಪಹಿರಣ ಇಲ್ಲದಿರುವುದು ವಸ್ತುಗಳನ್ನು ಚಜಳಸುವುದು. ಕೈ 
ಹಿಡಿತ ದೃಥ'ವಾಗಿರುವುದಿಲ್ಲ. ಕೈಬರಹ ಕೊಚಾಪಿಚಿ 
ಆಗಿರುವುದು. 

ಇ) ವಿಷಯ ರ್ರಹಣದಲ್ಲ ತೊಂದರೆಗಳು - ನಕ್ಷೆಗಳನ್ನು 
ಹಓದಲಾಗುವುದಿಲ್ಲ. ರಸ್ತೆಯನ್ನು ದಾಟುವುದರಲ್ಲನ ಸಮಸ್ಯೆ. 

ಈ) ಭಾವನಾತ್ಮಕ ಹಾಗೂ ವರ್ತನಾ ಸಮಸ್ಯೆಗಳು 

ಉ) ಹಿದುವುದು, ಬರೆಯುವುದು ಹಾಗೂ ಮಾತ-ನಾಡುವುದರಲ್ಲ 
ಸಮಸ್ಯೆಗಳು 

ಊ)ಸಾಮಾಜಕ ಕೌಶಲ್ಯಗಳು ಕಡಿಮೆ, ನಿಲುವು ಹಾಗೂ 
ಜ್ಞಾಪಕಶಕ್ತಿ ಕಡಿಮೆ ಇರುವುದು. 


ಡಿಸ್‌ಪ್ರಾಕ್ಟಿಯಾ ಹಾಗೂ ಡಿಸ್ಲೆಕ್ಷಿಯಾ ಇರುವ 10ನೇ ತರಗತಿ 
ವಿದ್ಯಾರ್ಥಿಯ ಬೇಕರಿ ಹಾಗೂ ಮಿಠಾಲು ಮಾಡುವ ತರಗತಿ ಪಾಠ. 


F % 
44 Y 
hace, 
ತೆ 2) 
KELL Ye, ples 
Las 1A 
RUA NEA \ pS ನ 1 
| 1% 
py Pa 
( 4 ಓಸ್ಮಿ WA ಘಮ ್ಸ (J p_ y 
A Pp ' n 
methad 
el os 
WAS. A514 A 1 ಲ 
ULI 4% % [3 } 


ಡಿಸ್‌ಕ್ಯಾಲ್‌ ಕುಅಯಾ 

ಡಿಸ್‌ಕ್ಯಾಲ್‌ ಕುಲಅಯಾ ಒಂದು ವಿಕಲತೆಯಾಗಿದ್ದು. ಸಂಖ್ಯೆಗಳನ್ನು 
ಅರ್ಥಮಾಡಿಕೊಳ್ಳಲು ಹಾಗೂ ಗಣಿತದ ಸೂತ್ರಗಳನ್ನು ಅನ್ಪಂಖಸಿ 
ಸಮಸ್ಯೆಗಳನ್ನು ಪರಿಹರಿಸಲು ಅಸಮರ್ಥರಾಗಿರುತ್ತಾರೆ ಎಂಬುದು 


ಇದರ ಲಕ್ಷಣಗಳು. (ಆಕರ: ಜ್ರಟಷ್‌ ಡಿಸ್ಲೆಕ್ಷಿಯಾ 
ಅಸೋಸಿಯೇಷನ್‌) 
ಡಿಸ್‌ಕ್ಯಾಲ್‌ಕುಅಯಾದ ಗುಣಲಕ್ಷಣಗಳು 


ಅ) ಎರಡು ಸಂಖ್ಯೆಗಳಲ್ಲ ಯಾವುದು ದೊಡ್ಡದು ಎಂದು ಅರ್ಥೈಸಲು 
ಅಸಮರ್ಥರು. 

ಆ) ಪರಿಣಾಮಕಾರಿ ಎಣಿಕೆಯ ತಂತ್ರಗಳ ಕೊರತೆ. 

ಇ) ಸಂಖ್ಯೆಗಳನ್ನು ಗುರುತಿಸಿ ಹೇಳುವುದರಲ್ಲ ಸರಾಗವಾಗಿ 
ಸಂಖ್ಯೆಗಳನ್ನು ಗುರುತಿಸಲಾಗದಿರುವುದು. 

ಈ) ಸರಳವಾಗಿರುವ ಒಂದಂಕ ಸಂಖ್ಯೆಗಳನ್ನು ಮನಸ್ಸಿನಲ್ಲೇ 
ಕೂಡಿಸಲು ಅಸಮರ್ಥರಾಗಿರುವುದು. 

ಉ) ಕೆಲಸದಲ್ಲ ಜ್ಞಾಪಕಶಕ್ತಿಯ ಮಿತಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


61 


Jew ನ 
ಎ; alos i ಆದ್ಲ್ಯಾ ಈ Sl 
ey yf 
NAM La oh lL pe 
f Ee ್ಜ 
Ho - 4 1. LX 4 We, [Y (KX IVE; 


74 ಸ it2y 


ಡಿಸ್‌ಪ್ರಾಕ್ಟಿಯಾ ಹಾಗೂ ಡಿಸ್ಲೆಕ್ಕಿಯಾ ಇರುವ 10ನೇ ತರಗತಿ 
ವಿದ್ಯಾರ್ಥಿಯಿಂದ ಗುಣಾಕಾರ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಡಿಸ್‌ಗ್ರಾಫಿಯಾ ಎನ್ನುವುದು ನರಸಂಬಂಧೀ ವಿಕಲತೆಯಾಗಿದ್ದು 
ಇದರ ಲಕ್ಷಣವೆಂದರೆ ಬರವಣಿಗೆಯಲ್ಪನ ಅಸಮರ್ಥತೆ. ಸ್ಪಷ್ಟವಾಗಿ 
ಹೇಳಬೇಕೆಂದರೆ ಈ ವಿಕಲತೆಯುಂದಾಗಿ ಒಬ್ಬ ವ್ಯಕ್ತಿಯ 
ಬರವಣಿಗೆಯು ವಕ್ರವಾಗಿರುತ್ತದೆ ಆಥವಾ ತಪ್ಪಾಗಿರುತ್ತದೆ. ಮಕ್ಷಳಲ್ರ 
ಈ ನ್ಯೂನತೆಯು ಸಾಮಾನ್ಯವಾಗಿ ಬರವಣಿಗೆಯನ್ನು ಆರಂಭಸುವ 
ಸಮಯದಲ್ಲ ವ್ಯಕ್ತವಾಗುತ್ತದೆ. ಕಟ್ಟುನಿಲ್ಲಾದ ಸೂಚನೆಗಳ 
ಹೊರತಾಗಿಯೂ ಅವರು ಅಕ್ಷರಗಳ ಗಾತ್ರ ಹಾಗೂ ಅಂತರದಲ್ಲ 
ಹೊಂದಿಕೆಯಾಗದಂತೆ ಬರೆಯುತ್ತಾರೆ, ತಪ್ಪಾದ ಪದಗಳು ಅಥವಾ 
ಅಕ್ಷರ ತಪ್ಪಾಗಿರುವ ಪದಗಳನ್ನು ಬರೆಯುತ್ತಾರೆ. ಠ ವಿಕಲತೆ ಇರುವ 
ಮಕ್ಷಳು ಇತರ ಕಲಕಾ ವಿಕಲತೆಗಳನ್ನೂ ಹೊಂದಿರಬಹುದು: ಆದರೆ 
ಸಾಮಾನ್ಯವಾಗಿ ಅವರಲ್ಲ ಬೇರೆ ರೀತಿಯ ಸಾಮಾಜಕ ಹಾಗೂ 
ಶೈಕ್ಷಣಿಕ ಸಮಸ್ಯೆಗಳು ಇರುವುದಿಲ್ಲ. (ಆಕರ: ನ್ಯಾಷನಲ್‌ 
ಇನ್ಸ್‌ಟ್ಲಿಟ್ಯೂಟ್‌ ಆಫ್‌ ನ್ಯೂರೊಲಾಜಕಲ್‌ ಡಿಸ್‌ಆರ್ಡರ್‌ ಹಾಗೂ 
ಸ್ಟೋಕ್‌) 


ಮಗುವನ್ನು ಮೌಲ್ಯಮಾಪನಕ್ಕೆ ಕಳುಹಿಸಿದಾಗ ಏನಾಗುತ್ತದೆ? 

ಒಂದು ಮಗುವಿನ ಯಾವ ರೀತಿಯ ಎಸ್‌ಎಲ್‌ಡಿ ಇರುವುದೆಂದು 
ಪತ್ತೆಹಚ್ಚಲು ತಜ್ಞರು ವೈಜ್ಞಾನಿಕವಾಗಿ ವಿನ್ಯಾಸ ಸಗೊಳಸಿದ 
ಪರೀಕ್ಷೆಗಳು / ವಿಧಾನಗಳನ್ನೆ e ಮೌಲ್ಯಮಾಪ ಪನ ಎನು ತ್ತಾರೆ. ಅವರು 
ತಯಾರಿಸಿದ ವರದಿಯ ಸಹಾಯದಿಂದ ವಿಶೇಷ ಶಿಕ್ಷಕರು. 
ತಯಾರಿಸಿ ಮಗುವಿಗೆ ಪರಿಹಾರ ಒದಗಿಸಲು ವೈಯಕ್ತಿಕ ಶೈಕ್ಷಣಿಕ 
ಯೋಜನೆಯೊಂದನ್ನು (ಐಉಇಪಿ) ತಯಾರಿಸಬಹುದು. ಈ 
ವರದಿಯು ಮಗುವಿಗೆ ವಾಕ್‌ ಅಥವಾ ಚಟುವಟಕೆ ಚಿಕಿತ್ಸೆಯ 
ಅಗತ್ಯವಿದೆಯೇ ಎಂಬುದನ್ನೂ ತಿಆಸುತ್ತದೆ. 


ಶಾಲೆ, ಪೋಷಕ, ವಿಶೇಷ ಶಿಕ್ಷಕರು-ಈ ಮೂವರ ಪ್ರಾಮುಖ್ಯತೆ 

ಸ್‌ಎಲ್‌ಡಿ ಇರುವ ಮಕ್ಕಳೊಡನೆ ಕೆಲಸ ಮಾಡುವುದರಿಂದ 
ದೊರೆತ ಅನುಭವ ಹಾಗೂ ಸಂಶೋಧನೆಯ ಮೂಲಕ ಕಂಡು 
ಬಂದಿರುವುದೇನೆಂದರೆ, ಈ ಮಕ್ಷಳಗೆ ಶಾಲೆಯಬುಂದ, ಪೋಷಕರಿಂದ 
ಹಾಗೂ ವಿಶೇಷ ಶಿಕ್ಷಕರಿಂದ ಬಲವಾದ ಒತ್ತಾಸೆ ಬೆಂಬಲವಿದ್ದಾಗ 
ಅವರು ಶೈಕ್ಷಣಿಕವಾಗಿಯೂ ಹಾಗೂ ಸಾಮಾಜಕ ಜೀವನದಲ್ಲಯೂ 
ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದು. ಮೂವರೂ ಒಟ್ದಾಗಿ ಕೆಲಸ 
ಮಾಡಿದಾಗ ಹಾಗೂ ಪರಸ್ಪರ ಸಹಕರಿಸಿದಾಗ, ಮಕ್ಕಳು ತಾವು 
ಅಪೂರ್ವ ಸಾಧನೆ ಮಾಡಬಲ್ಲ ವೃತ್ತಿಗಳನ್ನು ಆಯ್ದುಕೊಳ್ಳುತ್ತಾರೆ 
ಹಾಗೂ ಸಮಾಜಕ್ಕೆ ಪ್ರಮುಖ ಕೊಡುಗೆ ನೀಡುವ ಪ್ಲೌಢರಾಗಿ 
ರೂಪುಗೊಳ್ಳುತ್ತಾರೆ. 


ಎಸ್‌ಎಲ್‌ಡಿ ಇರುವ ಮಕ್ಕಳ ತಂದೆ ತಾಯಿಗಳಗೆ ಸಲಹೆ ಮತ್ತು 
ಮಾರ್ಗದರ್ಶನ 

ಯಾವುದೇ ತಂದೆ ತಾಲಯುಗಳಗೆ ತಮ್ಮ ಮಗು ಕಲಕಾ 
ವಿಕಲತೆಯನ್ನು ಹೊಂದಿದೆ ಎಂದು ತಿಆದಾಗ ಆಘಾತವಾಗುತ್ತದೆ. 
ಮೊದಲಗೆ ಅವರು ಅದನ್ನು ನಿರಾಕರಿಸಿದರೂ ಸಮಯ ಕಳೆದಂತೆ 
ಈ ನಿಜವನ್ನು ಒಪ್ಪಿಕೊಳ್ಳಲು ಮುಂದಾಗುತ್ತಾರೆ. ಬಹಳಷ್ಟು ಸಲ 
ತಂದೆ ತಾಯಿಗಳ ಯಾರಾದರೂ ಒಬ್ಬರು ಸಹಕರಿಸಿದರೂ 
(ಉದಾಹರಣಿಗೆ ತಾಯ) ಮತ್ತೊಬ್ಬರು (ಉದಾಹರಣಿಗೆ ತಂದೆ) 
ಇದನ್ನು ತೀವ್ರವಾಗಿ ವಿರೋಧಿಸಬಹುದು. ಹೀಗಾಗಿ ಶಾಲಾ 
ಶಿಕ್ಷಕರು, ವಿಶೇಷ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು 
ತಂದೆತಾಯುಗಳಗೆ ಬಹಳಷ್ಟು ಸಲ ಮಾರ್ಗದರ್ಶನದ ಮೂಲಕ 
ಅವರ ಮಗುವಿಗೆ ಪರಿಹಾರಾತ್ಮಕ ಉಪಕ್ರಮಗಳಂದ ದೊರಕ- 
ಬಹುದಾದ ಪ್ರಯೋಜನಗಳನ್ನು ಕುರಿತು ಹೇಳುವುದು 
ಮುಖ್ಯವಾಗುತ್ತದೆ. 


ಬಹುವಿಧ ಬುಧದ್ಧಿಮತ್ತೆಗಳು 
(Multiple Intelligences (MI) 


ಎಸ್‌ಎಲ್‌ಡಿ ಇರುವ ಮಕ್ಕಳಗೆ ಕಲಸಲು ಇದೊಂದು 
ಪ್ರಮುಖವಾದ ಸಾಧನವಾಗಿದ್ದು ಇದು ಹೋವರ್ಡ್‌ 
ಗಾರ್ಡ್‌ನರ್‌ ಅವರ ಬಹುವಿಧ ಬುದ್ದಿಮತ್ತೆಗಳ 
ಸಿದ್ದಾಂತವನ್ನು (Multiple Intelligences (Ml) ಆಧರಿಸಿದೆ. 
ರೂಢಿಗತ ವಿಧಾನದ ಪ್ರಕಾರ, ಬುದ್ಧಿಮತ್ತೆಯನ್ನು 
ಬುದ್ಧಿವಂತಿಕೆಯ ಪ್ರಮಾಣದ (intelligence quotient-1Q) 
ಮೇಲೆ ಅಳೆಯಲಾಗುತ್ತಿದ್ದು. ಇದು ಒಬ್ಬ ಮನುಷ್ಯನು 
ಭಾಷೆಯ ಬಗ್ಗೆ ಹೊಂದಿರುವ ನೈಪುಣ್ಯವನ್ನು ಭಾಷಾಶಾಸ್ತ್ರ 
(Linguistic) ಹಾಗೂ ತಾರ್ಕಿಕ ಗಣಿತಾತೃಕ (Logical 
mathematical) ಸಾಮರ್ಥ್ಯಗಳನ್ನು ಪರೀಕ್ಷಿಸುತ್ತದೆ. 
ಭಾರತದ ಶಾಲೆಗಕಲ್ಲ ಠಗಿರುವ ರೂಢಿಯಂತೆ ಯಾವುದೇ 
ಒಂದು ಮಗುವನ್ನು ಶೇ ಎರಡೂ ಕ್ಷೇತ್ರಗಳ ಸಾಮರ್ಥ್ಯದ 
ಮೇಲೆಮಾತ್ರವೇ ಪರೀಕ್ಷಿಸಿದಾಗ ವಾಡಿಕೆಯ ತರಗತಿಯಲ್ಲನ 
ಇತರ ಮಕ್ಷಳಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಏಕೆಂದರೆ 
ಪ್ರತಿ ವ್ಯಕ್ತಿಯೂ ವಿಭನ್ನ ಸಾಮರ್ಥ್ಯಗಳನ್ನು ಬಳಸುತ್ತಾ 
ವಿಭಿನ್ನವಾಗಿ ಕಲಯುತ್ತಾನೆ. ಭಾಷೆಯಲ್ಪ (ಭಾಷಾಶಾಸ್ತ್ರ) 
ಹಾಗೂ ಗಣಿತದಲ್ಲ (ತಾರ್ಕಿಕ ಗಣಿತೀಯ) ಸಮಸ್ಯೆ 
ಎದುರಿಸುವ ಮಕ್ಕಳು ಕಲಅಯಲಾರದೇ ಹೋಗುತ್ತಾರೆ. 
ಎಲ್ಲಕ್ಲೂ ಮಿಗಿಲಾಗಿ ತರಗತಿಯ ಎಲ್ಲ ಮಕ್ಕಳು ಒಂದೇ 
ಸಮನಾಗಿ ಕಲಅಯುವುಡೇ ಆಗಿದ್ದರೆ ಅವರು ಬರೆಯುವ 
ಉಪಪರೀಕ್ಷೆಣಕು ಹಾಗೂ ಪರೀಕ್ಷೆಗಳಲ್ಲ ಏಕರೂಪದ 
ಫಲಅತಾಂಶಗಕೇ ಬರಖಬೇಕಲ್ಲವೇ. ಆದರೆ ಅದು ಎಂದೂ 
ಆಣುವುದಿಲ್ಲ. ಕಅಕೆಯು ಪ್ರತಿಯೊಬ್ಬ ವ್ಯಕ್ತಿಗೂ 
ವಿಶಿಷ್ಠವಾಗಿರುತ್ತದೆ. ಆದಕಾರಣ ಬೋಧನೆ ಹಾಗೂ 
ಮೌಲ್ಯಮಾಪನಗಳು ಒಂದು ತರಗತಿಯ ಕಲಕಾ 
ವೈವಿಧ್ಯತೆಗೆ ತಕ್ಕಂತೆ ರೂಪಿತವಾಗಿರಬೇಕು. 


ಒಚಿದು ವಾಡಿಕೆಯ ತರಗತಿಯಲ್ಲ ಒಂದೊಂದು ಮಗುವಿನ 
ವೈಯಕ್ತಿಕ ಅಗತ್ಯಗಳನ್ನು ಪೂರೈಸುವಂತೆ ಬೋಧನಾ 
ವಿಧಾನಗಳನ್ನು ರೂಪಿಸುವುದು ವಾಸ್ತವವಾಗಿ ಕಷ್ಟ- 
ಸಾಧ್ಯವಾದ್ದರಿಂದ, ಎಮ್‌ಐ ಸಿದ್ದಾಂತದ ಬಳಕೆ ಈ 
ಸಮಸ್ಯೆಯನ್ನು ಪರಿಹರಿಸುತ್ತದೆ. ಇದನ್ನು ಬಳಸಿ ಒಂದು ಪಾಠವನ್ನು 
ತರಗತಿಯಲ್ಲರುವ ಬಹುಪಾಲು ಮಕ್ಕಳಗೆ ಅರ್ಥವಾಗುವಂತೆ ವಿವಿಧ 
ರೀತಿಂಶುಲ್ಲ ಕಲಅಸಬಹುದು. ಈ ಸಿದ್ಧಾಂತವು ಒಂದು 
ಸಮಸ್ಯೆಯನ್ನು ವಿವಿಧ ದೃಷ್ಟಿಕೋನದಲ್ಲ ಅರ್ಥಮಾಡಿಕೊಂಡು 
ಪರಿಹಾರಗಳನ್ನು ಪಡೆಯುವುದಕ್ಕೆ ಪ್ರೋತ್ಲಾಹ ನೀಡುತ್ತದೆ. ಎಮ್‌ಐ 
ವಿಧಾನವು ವಿಭನ್ನು ದೃಷ್ಟಿಕೋನಗಳು ಹುಟ್ಟುವುದಕ್ಕೆ ಅವಕಾಶ 
ಮಾಡಿಕೊಡುತ್ತದೆ ಹಾಗೂ ಗುಂಪು ಕೆಲಸಗಳು ಮತ್ತು 
ಸಹಪಾಠಿಗಳ೦ದ ಕಅಕೆಯನ್ನು ಪ್ರೋತ್ತಾಹಿಸುತ್ತದೆ. 


ಎಮ್‌ಐ ಎಂದರೇನು? 

ಬುದ್ಧಿವಂತಿಕೆ ಎಂಬ ಅಹ್ಹ೯ತೆ ಪಡೆಯಲು, ಅದು ಹೋವರ್ಡ್‌ 
ಗಾರ್ಡ್‌ನರ್‌ನ ಬುದ್ಧಿವಂತಿಕೆಯ ಎಂಟು ಕುರುಹುಗಳನ್ನು 
ಈಡೇರಿಸಬೇಕು. ಬಹಳ ವ್ಯಾಪಕವಾದ ಸಂಶೋಧನೆಯ ನಂತರ 
ಗಾರಡ್ಡ್‌ನರ್‌ ಎಂಟು ವಿಭಿನ್ನ ಬುದ್ಧಿಮತ್ತೆಯನ್ನು ಗುರುತಿಸಿದ್ದಾರೆ. 
(ಆಕರ: ದಿ ಕಾಂಹೋನೆಂಟ್ಸ್‌ ಆಫ್‌ ಎಮ್‌ಐ) 


ಕ್ಷೇತ್ರೀಯ ಬುದ್ಧಿಮತ್ತೆ (Spatial Intelligence) 

1 ಒಂದು ದೊಡ್ಡ ಪ್ರಮಾಣದ ಕ್ಷೇತ್ರೀಯ ಸರಣಿಗಳನ್ನು 
(ಉದಾಹರಣಿಗೆ ವಿಮಾನ ಚಾಲಕ, ನಾವಿಕ) ಅಥವಾ ಒಂದು 
ಕ್ಷೇತ್ರದ ಸ್ಥಳೀಯ ರೂಪಗಳನ್ನು ಪರಿಕಲ್ರ್ಪಸುವ ಹಾಗೂ 
ಅವುಗಳನ್ನು ಕುಶಲತೆಯಿಂದ ನಿಭಾಲುಸುವ ಸಾಮರ್ಥ್ಯ. 
(ಆಕರ: ದಿ ಕಾಂಹೋನೆಂಟ್ಸ್‌ ಆಫ್‌ ಎಮ್‌ಐ) 

2. ಚೆನ್ನಾಗಿ ದೃಕ್ಕೀಕರಿಸುವುದು. ದಿಕ್ಷುಗಳ ಬಗ್ಗೆ ಒಳ್ಳೆಯ ಜ್ಞಾನ 
ಹಾಗೂ ಬಣ್ಣಗಳು. ರೂಪಗಳು. ಆಕಾರಗಳು, ಗಾತ್ರಗಳು ಮತ್ತು 
ಅವುಗಳ ಸಂಬಂದಗ್‌ಗಳ ನಡುವಿನ ವ್ಯತ್ಯಾಸವನ್ನು 
ಗುರುತಿಸುವುದು. 

3. ಈ ಸಾಮರ್ಥ್ಯಗಳನ್ನು ವಾಸ್ತು ಶಿ್ರಗಳು, ಚಿತ್ರ ಕಲಾವಿದರು, 
ವರ್ಣಚಿತ್ರ ಕಲಾವಿದರು, ಜೆಸ್‌ ಆಟಗಾರರು, ನಾವಿಕರು, 
ಖೇಟಿಗಾರರು. ಮಾರ್ಗದರ್ಶಕರು, ಬಗೋಳಯಾತ್ರಿಗಕಲ್ಲ 
ಕಾಣಬಹುದು. 


ದೈಹಿಕ-ಚಲನಾತ್ಮಕ ಬುದ್ಧಿಮತ್ತೆ (Bodily-Kinesthetic 

Intelligence) 

1. ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಅಥವಾ ವಸ್ತುಗಳನ್ನು 
ರಚಿಸುವುದಕ್ಕೆ ಸಂಪೂರ್ಣ ದೇಹವನ್ನು ಅಥವಾ ದೇಹದ ಕೆಲವು 
ಅಂಗಗಳನ್ನು (ಅಂದರೆ ಕೈಗಳು ಮತ್ತು ಬಾಯ 
ಮುಂತಾದವುಗಳನ್ನು) ಬಳಸುವ ಸಾಮರ್ಥ್ಯ. (ಆಕರ: ದಿ 
ಕಾಂಪೋನೆಂಟ್ಹ್‌ ಆಫ್‌ ಎಮ್‌ಐ) 

2. ದೇಹದ ಚಲನೆ ಹಾಗೂ ಕ್ರಿಯೆಗಳಲ್ಲ ಉತ್ತಮ ಹೊಂದಾಣಿಕೆ, 
ಸಮತೋಲನ, ಕರಕೌಶಲ, ಭಾವಭಂಗಿ, ನಮ್ಯತೆ, ವೇಗ ಇದರ 
ಮುಖ್ಯ ಲಕ್ಷಣ 

8. ಈ ಸಾಮರ್ಥ್ಯವನ್ನು ಕ್ರೀಡಾಪಟುಗಳು, ನೃತ್ಯಪಟುಗಳು, 
ಶಿಲ್ಪಗಳು, ಶಸ್ತ್ರಚಿಕಿತ್ಸಕರು, ಸಮರಕಲಾ ಅಭ್ಯಾಸಿಗಳಲ್ಲ 
ಕಾಣಬಹುದು. 


ಸಂಗೀತದ ಬುದ್ಧಿಮತ್ತೆ 

1. ಲಯ, ಪುುತಿ, ತಾಳ, ನಾದ, ರಾಗ, ಧ್ವನಿ. ಸ್ಥಾಯಿ, ಇಂಪು 
ಹಾಗೂ ನಾದಗುಣಗಳೆಡೆಗೆ ಸಂವೇದನಾ-ಶೀಲತೆಯನ್ನು 
ಹೊಂದಿರುವುದು. ಹಾಡುಗಾರಿಕೆ; ಸಂಗೀತ ವಾದ್ಯಗಳ 
ಮಡಿಸುವಿಕೆ ಹಾಗೂ/ಅಥವಾ ಸಂಗೀತ ಸಂಯೋಜಸುವ 
ಸಾಮರ್ಥ್ಯವನ್ನ ಹೊಂದಿರಬಹುದು.(ಆಕ್‌ರ: ದಿ 
ಕಾಂಪೋನೆಂಟ್ಹ್‌ ಆಫ್‌ ಎಮ್‌ಐ) 

2. ಸಂಗೀತ ಪ್ರಿಯರಾಗಿದ್ದು ಸಂಗೀತ ಪ್ರಕಾರಗಳನ್ನು 
ಗುರುತಿಸುವುದು ಮತ್ತು ತೀರ್ಪು ನೀಡುವುದು ಹಾಗೂ 
ಸಂಗೀತ ಸಂಯೋಜಸುವುದು, ಸಂಗೀತ ವಾದ್ಯಗಳ 
ಮಡಿಸುವಿಕೆ ಹಾಗೂ ಹಾಡುಗಾರಿಕೆಯ ಸಾಮರ್ಥ್ಯ. 

G. ಈ ಸಾಮಥ್ಥ್ಯ£ವನ್ನ್ನಿ ಸಂಗೀತಗಾರರಲ್ಲ, ರಾಗ 
ಸಂಯೋಜಕರಲ್ಲ ಹಾಗೂ ವಾದ್ಯ ನುಡಿಸುವವರಲ್ಲ 
ಕಾಣಬಹುದು. 


ಭಾಷಾಶಾಸ್ತ್ರದ ಬುದ್ಧಿಮತ್ತೆ 

1 ಪದಗಳ ಅರ್ಥಗಳನ್ನು ಕುರಿತು, ಪದಗಳ ಅನುಕ್ರಮ ಹಾಗೂ 
ಪದಗಳ ಉಚ್ಚಾರಣೆಯ ಕಡೆಗೆ, ಲಯ, ಸ್ವರವ್ಯತ್ಯಾಸ, 
ಛಂದಸ್ಸಿನ ಬಗ್ಗೆ ಸಂವೇದನಾಶೀಲತೆಯನ್ನು ಹೊಂದಿರುವುದು. 
(ಆಕರ: ದಿ ಕಾಂಹೋನೆಂಟ್ಸ್‌ ಆಫ್‌ ಎಮ್‌ಐ) 

೨. ಮಾತನಾಡುವಾಗ ಅಥವಾ ಹಿದುವಾಗ ಪದಗಳನ್ನು 
ಪರಿಣಾಮಕಾರಿಯಾಗಿ ಬಳಸುವುದು. ಓದುವಿಕೆ ಹಾಗೂ 
ಪದಬಂಧ ಮಾಡುವುದರಲ್ಲ ಆಸಕ್ತಿಯನ್ನು ಹೊಂದಿರುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


64 


8. ಈ ಸಾಮರ್ಥ್ಯವನ್ನು ಪತ್ರಕರ್ತರಲ್ಲ. ಲೇಖಕರಲ್ಲ ಹಾಗೂ 
ಕಥೆಗಾರರಲ್ಲ ಕಾಣಬಹುದು. 


ತಾರ್ಕಿಕ ಗಣಿತಾತ್ಮಕ ಬುದ್ಧಿಮತ್ತೆ 
(Logical-Mathematical Intelligence) 
1. ಕ್ರಿಯೆ ಅಥವಾ ಚಿಹ್ನೆಗಳ ನಡುವಿನ ತಾರ್ಕಿಕ 


ಸಂಬಂಧಿಗಳನ್ನು ಪರಿಕಲ್ತ್ಪಸಿಕೊಳ್ಳುವ ಸಾಮರ್ಥ್ಯ 
(ಉದಾಹರಣಿಗೆ ಗಣಿತಜ್ಞರು. ವಿಜ್ಞಾನಿಗಳು).' (ಆಕರ: ದಿ 
ಕಾಂಪೋನೆಂಟ್ಹ್‌ ಆಫ್‌ ಎಮ್‌ಐ) 

2. (ವಿವಿಧ ವಿಭಾಗಗಳಲ್ತ್ಲ) ವಿಂಗಡಿಸುವಿಕೆ ಹಾಗೂ ಕ್ರಮಾನುಸಾರ 
ಇರಿಸುವ ಸಾಮರ್ಥ್ಯ, ಗಣಿತದ ನಿರೂಪ ಪಣೆಗಳನ್ನು 
ಪ್ರಮೇಯಗಳು, ಕ್ರಿಯೆಗಳು ಹಾಗೂ ಸಂಕೀರ್ಣ 
ಪ್ರಮೇಯಗಳನ್ನು ಅರ್ಥಮಾಡಿಕೊಳ್ಳುವುದು. ಅದಕ್ಕೆ 
ಸಂಬಂಧಿಸಿದ ಅಮೂರ್ತ ಲೆಕ್ಲಾಚಾರಗಳನ್ನು ಮಾಡುವುದು. 

3. ಈ ಸಾಮರ್ಥ್ಯವನ್ನು ಸಂಖ್ಯಾಶಾಸ್ತ್ರಜ್ಞರಲ್ಲ. ಗಣಿತಜ್ಞರಲ್ಲ. 
ಕೆಂಪ್ಯೂಟರ್‌ ಪ್ರೋಗ್ರಾಂ ಮಾಡುವವರು, ವಿಜ್ಞಾನಿಗಳಲ್ಲಿ 
ಕಾಣಬಹುದು. 


1. ಅಂತರ-ವ್ಯಕ್ತಿ ಬುದ್ಧಿಮತ್ತೆ (Interpersonal Intelligence) 
ಬೇರೊಬ್ಬರೊಡನೆ ಪರಿಣಾಮಕಾರಿಯಾಗಿ ಒಡನಾಡುವ 
ಸಾಮರ್ಥ್ಯ. ಇತರರ ಮನಸ್ಥಿತಿಗಳು, ಬಾವನೆಗಳು, 
ಮನೋಧರ್ಮ ಹಾಗೂ ಆಸಕ್ಷಿಗಳೆಡೆಗೆ ಸಂವೇದನೆ 
ಹೊಂದಿರುವುದು (ಉದಾ. ಸಂಧಾನಕಾರ). (ಕೆಲವೊಮ್ಮೆ 
ಸಾಮಾಜಕ ವಿವೇಕ ಎಂದೂ ಕರೆಯಲಾಗುತ್ತದೆ.) (ಆಕರ: ದಿ 
ಕಾಂಪೋನೆಂಟ್ಹ್‌ ಆಫ್‌ ಎಮ್‌ಐ) 

2. ಪರಾನುಭೂತಿಯನ್ನು ಹೊಂದಿರುವುದು, ಸಾಮಾಜಕ 
ಕೌಶಲ್ಯಗಳರುವುದು, ಅನೇಕ ವ್ಯಕ್ತಿಗತ ಮನಸ್ಥಿತಿಯ 
ಸುಳವುಗಳ ವ್ಯತ್ಯಾಸಗಳನ್ನು ಗುರುತಿಸುವುದು. ಅವುಗಳಗೆ 
ಪರಿಣಾಮಕಾರಿಯಾಗಿ ಪ್ರತಿಕ್ರಿಬುಸುವುದು, ಜನರನ್ನು ಒಳ್ಳೆಯ 
ಕೆಲಸಗಳೆಡೆಗೆ ಪ್ರೇರೇಪಿಸುವುದು ಹಾಗೂ ಕೆಟ್ಟ ಭಾವನೆಗಳನ್ನು 
ನಿವಾರಿಸಿ ನಿಭಾಲುಸುವುದು. 

8. ಈ ಸಾಮರ್ಥ್ಯವನ್ನು ಸಾಮಾಜಕ ಕಾರ್ಯಕರ್ತರು, 
ಆಪ್ಲಸಲಹೆಗಾರರು, ರಾಜಕಾರಣಿಗಳು, ಪ್ರಾರ್ಥನೆ, ನಂಬಕೆಯ 
ಮೂಲಕ ಗುಣಪಡಿಸುವವರು, ಸಮರ್ಥ ತಂದೆ ತಾಲುಗಳು 
ಹಾಗೂ ಶಿಕ್ಷಕರಲ್ಲ ಕಾಣಬಹುದು. 


ವ್ಯಕ್ತಿ ಅಂತರ್ಗತ ಬುದ್ಧಿಮತ್ತೆ (Intrapersonal Intelligence) 

i ನ್ನುಪ್ಪಂತ ಭಾವನೆಗಳು. ಗುರಿಗಳು ಹಾಗೂ ಆತಂಕಗಳಸೂಕ್ಷ್ಯ 
ಮ ಹೊಂದಿರುವುದು. ತನ್ನ ಗುಣಲಕ್ಷಣಗಳ 
ಅನುಸಾರ i EAP ಸಾಮರ್ಥ್ಯ. ಈ 
ವ್ಯಕ್ತಿ ಅಂತರ್ಗತ ಬುದ್ಧಿಮತ್ತೆ ಯಾವುದೇ ನಿರ್ದಿಷ್ಟ 
ವೃತ್ತಿಗಳಗಷ್ಟೇ ಸೀಮಿತವಾಗಿಲ್ಲ: ಬದಲಗೆ ಈ ಸಂಕೀರ್ಣ 
ಆಧುನಿಕ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನಬಗಣ್ಧೆ 
ಪರಿಸ್ಥಿತಿಗನುಗುಣವಾದ ನಿರ್ಧಾರಗಳನ್ನು ತಾನೇ 
ತೆಗೆದುಕೊಳ್ಳಲು ಇರಲೇಬೇಕಾದ ಗುರಿ. (ಕೆಲವೊಮ್ಮೆ 
ಸ್ವಬುದ್ಧಿಮತ್ತೆ ಎಂತಲೂ ಕರೆಯುತ್ತಾರೆ.) (ಆಕರ: ದಿ 
ಕಾಂಪೋನೆಂಟ್ಹ್‌ ಆಫ್‌ ಎಮ್‌ಐ) 

2. ತಮ್ಮ ಬಗ್ಗೆ (ಸಾಮರ್ಥ್ಯಗಳು ಹಾಗೂ ದೌರ್ಬಲ್ಯಗಳು) ಒಂದು 
ಪ್ರಾಮಾಣಿಕ ಹಾಗೂ ನಿಖರವಾದ ಚಿತ್ರವನ್ನು ಹೊಂದಿರುವುದು. 
ತನ್ನನ್ನು ತಾನೇ ಅರ್ಥಮಾಡಿಕೊಳ್ಳುವ ಹಾಗೂ ಅದರಂತೆ 
ಹೊಂದಾಣಿಕೆ ಮಾಡಿಕೊಂಡು ಕಾರ್ಯನಡೆಸುವ ಸಾಮರ್ಥ್ಯ: 
ತನ್ನ ಆಂತರಿಕ ಮನಸ್ಥಿತಿಗಳು ಹಾಗೂ ಆಕಾಂಕ್ಷೆಗಳ ಬಗ್ಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅರಿವು ಹೊಂದಿರುವುದು ಹಾಗೂ ಆರೋಗ್ಯಕರ 
ಸ್ತಾಭಿಮಾನವನ್ನು ಹೊಂದಿರುವುದು. 
G. ಈ ಸಾಮರ್ಥ್ಯವನ್ನು ತತ್ವಶಾಸ್ತ್ರಜ್ಞರಲ್ಲ, ಸಮರ್ಥ ತಂದೆ 


ತಾಯುಗಳು ಹಾಗೂ ಶಿಕ್ಷಕರಲ್ಲ ಕಾಣಬಹುದು. 


ನಿಸರ್ಗ ಸಂಬಂಧೀ ಬುದ್ಧಿಮತ್ತೆ 

1. ಪ್ರಾಕೃ ತಿಕ ಜಗತ್ತಿನ ಪ್ರಮುಖ ವ್ಯತ್ಯಾಸಗಳನ್ನು ಗುರುತಿಸುವ 
ಸಾಮರ್ಥ್ಯ. ಉದಾಹರಣೆಗೆ ಎರಡು ಸಸ್ಯಗಳ ನಡುವಿನ 
ವ್ಯತ್ಯಾಸ ಅಥವಾ ಒಂದು ಮೋಡಕ್ಕೂ ಮತ್ತೊ೦ದು 
ಮೋಡಕ್ಕೊ ರಚನೆಂಖುಲ್ಲರುವ ವ್ಯತ್ಯಾಸ (ಉದಾ. 
ಜೀವವಗ್ಗೀಕರಣ ವಿಜ್ಞಾನಿ) (ಕೆಲವೊಮ್ಮೆ ಪ್ರಾಕೃತಿಕ ಬುದ್ಧಿಮತ್ತೆ 
ಎಂತಲೂ ಕರೆಯುತ್ತಾರೆ). (ಆಕರ: ದಿ ಕಾಂಹೋನೆಂಟ್ಸ್‌ ಆಫ್‌ 
ಎಮ್‌ಐ) 

2. ಪಸ್ಯಗಳಲ್ಲ ಹಾಗೂ ಪ್ರಾಣಿಗಳಕಲ್ಲ ತೀವ್ರ ಆಸಕ್ತಿಯನ್ನು 
ಹೊಂದಿರುವುದು. ಪ್ರಕೃತಿಯನ್ನು ಕೂಲಂಕಷವಾಗಿ ಅಧ್ಯಯನ 


ಮಾಡುವುದು, ಪರಿಸರವನ್ನು ಪರಿಣಾಮಕಾರಿಯಾಗಿ 
ಬಕಸುವುದು. 

8. ಈ ಸಾಮರ್ಥ್ಯವನ್ನು ಕೃಷಿಕರಲ್ಲಿ. ಸಸ್ಯಶಾಸ್ತ್ರಜ್ಞರಲ್ಲ. 
ಪಶುವೈದ್ಯರಲ್ಲ ಹಾಗೂ ಆಯುರ್ಪ್ಮೇದ ವೈದ್ಯರ € 
ಕಾಣಬಹುದು. 

ಡಿಸ್ಟೆಕ್ಕಿಯಾ ಹಾಗೂ ಎಮ್‌ಐ 

ಸ್‌ಎಲ್‌ಡಿ ಇರುವ ಮಕ್ಷಳು ಸಾಮಾನ್ಯವಾಗಿ ಒಂದು ಅಥವಾ 
ಎರಡು ಬುದ್ದಿಮತ್ತೆಗಳಲ್ಲ ವಿಶೇಷ ಸಾಮರ್ಥ್ಯವನ್ನು 


ಹೊಂದಿರುತ್ತಾರೆ.ಆ ಸಾಮರ್ಥ್ಯವನ್ನು ಗುರುತಿಸಿದಾಗ, ಮಕ್ಷಳು 
ಶೈಕ್ಷಣಿಕವಾಗಿಯೂ ಸಾಮಾಜಕವಾಗಿಯೂ ಉತ್ತಮವಾಗಿ ಸಾಧನೆ 
ಮಾಡುತ್ತಾರೆ. ಉದಾಹರಣೆಗೆ ಒಂದು ಮಗುವಿನ ದೈಹಿಕ- 
ಚಲನಾತ್ಮಕ ಬುದ್ಧಿಮತ್ತೆ ಪ್ರಬಲವಾಗಿದ್ದರೆ ಅವನು/ಳು ತನ್ನು ದೇಹ 
ಮತ್ತು ಅದರ ಅಂಗಗಳನ್ನು ಬಳಸಿ ಪರಿಣಾಮಕಾರಿಯಾಗಿ 
ಕಲಅಯುತ್ತಾನೆ/ಕೆ. ಈ ತರಹದ ಮಕ್ಷಳು ಪಾಠಗಳನ್ನು ಕಲಅಯಲು 
ತಮ್ಮ ಕೈಗಳ ಸಹಾಯದಿಂದ ವಸ್ತುಗಳನ್ನು ರಚಿಸಿ ಅವುಗಳಗೆ 
ಆಕಾರ ಕೊಡಬಲ್ಲರು. ಎಸ್‌ಎಲ್‌ಡಿ ಇರುವ ಮಕ್ಷಳು ತಮ್ಮಲ್ಲಿ 
ಪ್ರಬಲವಾಗಿರುವ ಬುದ್ಧಿಮತ್ತೆಯನ್ನು ಗುರುತಿಸಿ ಬಳಸಲು 
ಪ್ರೋತ್ಸಾಹ ನೀಡಿದಾಗ ಅವರು ಆ ಕ್ಷೇತ್ರಗಳಲ್ಲ ಅಸಾಧಾರಣವಾದ 
ಪ್ರಾವೀಣ್ಯತೆಯನ್ನು ಹೊಂದುತ್ತಾರೆ. 


ಡಿಸೆಕ್ಷಿಯಾ ಹಾಗೂ ತಂತ್ರಜ್ಞಾನ 

ಡಿಸ್ಲೆಕ್ಸಿಯಾ ಇರುವ ಮಕ್ಷಳಗೆ ತಂತ್ರಜ್ಞಾನವನ್ನು ಬಳಸಿ ಸಹಾಯ 
ಒದಗಿಸಲು ಎಮ್‌ಡಿಎ ಹೂಡಿಕೆಯನ್ನು ಮಾಡಿದೆ. ಮದ್ರಾಸ್‌ 
ಐಐಟಯ ಹಳೆಯ ವಿದ್ಯಾರ್ಥಿಗಳು ಆರಂಭಸಿರುವ ಉದ್ಯಮವಾದ 
ಇನ್ಪೆನ್ನನ್‌ ಲ್ಯಾಬ್‌ನ ಸಹಯೋಗದಲ್ಲ ಎಮ್‌ಡಿಎ ನವೀನ 
ತಂತ್ರಜ್ಞಾನವನ್ನು ಬಳಸಿ ಎಮ್‌ಡಿಎ ಆವಾಜ್‌ ರೀಡರ್‌ ಆಪ್‌ ಅನ್ನು 
ಅಭವೃದ್ಧಿಪಡಿಸಿದ್ದಾರೆ. ಇದು ಕಲಕಾ ವಿಕಲತೆಗಳಆರುವ ಓದುಗನಿಗೆ 
ಓದಲು ಸಹಾಯ ಮಾಡುವ ಆಪ್‌. ಈ ಆಪ್‌ ನವೀನಾತಿನವೀನ 
ತಂತ್ರಜ್ಞಾನವನ್ನು ಬಳಸಿಕೊಂಡಿರುವುದಲ್ಲದೆ ಹೆಚ್ಚಾಗಿ 
ಆಫ್‌ಲೈನ್‌ನಲ್ಲ ಕೆಲಸ ಮಾಡುತ್ತಿದ್ದು ಆಪಲ್‌ ಸಾಧನಗಳಕಲ್ಪ, 
ಸಾಧಾರಣವಾದ ಆಂಡ್ರಾಯ್ಡ್‌ ಸಾಧನಗಳಕಲ್ಪ. ಲ್ಯಾಬ್ಸೆಟ್‌ ಅಥವಾ 
ಮೊಬೈಲ್‌ ಸಾಧನಗಕಲ್ಲಯೂ ಬಳಸುವಂತಿದೆ ಹಾಗು ಸುಲಭವಾಗಿ 
ಕೈಗೆಟುಕುವಂತಿದೆ. ಚಿತ್ರದಲ್ಲ ಸೆರೆಹಿಡಿದ ಪಠ್ಯವನ್ನು ಓದುವ 
ಸ್ವರೂಪಕ್ಕೆ ಭಾಷಾಂತರಿಸುವ ತಂತ್ರಜ್ಞಾನವನ್ನು ಈೇ ಆಪ್‌ 
ಬಳಸುತ್ತಿದ್ದು ಇನ್ನಿತರ ಮುದ್ರಿತ ವಸ್ತುಗಳಾದ ವೃತ್ತಪತ್ರಿಕೆಗಳು. 
ಪಠ್ಯಪುಸ್ತಕಗಳು ಹಾಗೂ ಕಥೆ ಪುಸ್ತಕಗಳನ್ನು ಇದರ ಮೂಲಕ 
ಹಓಿದಬಹುದು. 


ಎಮ್‌ಡಿಎ ಆವಾಜ್‌ ರೀಡರ್‌ ಓದುಗ ಕೇಂದ್ರಿತವಾಗಿದ್ದು ಓದುಗನ 
ಅಗತ್ಯಕ್ಕೆ ಅನುಗುಣವಾಗಿ ಸಂಯೋಜನೆಗಳನ್ನು ಮಾಡಿ- 
ಕೊಳ್ಳಬಹುದಾಗಿದೆ ಹಾಗೂ ಎಸ್‌ಎಲ್‌ಡಿ ಇರುವ ಮಕ್ಷಳು 
ಸೃತಂತ್ರವಾಗಿ ಓದುವ ಕೌಶಲ್ಯವನ್ನು ಬೆಳಸಲು ಬೇಕಾದ ಬಹು 
ಇಂದ್ರಿಯಗಳ ಕಾರ್ಯತಂತ್ರಗಳನ್ನು ನೀಡುತ್ತದೆ. ಡಿಸ್ಲೆಕ್ಷಿಯಾ 
ಇರುವ ಮಕ್ಷಳಗೆ ಬೆಂಬಲ ನೀಡುವ ಶಿಕ್ಷಕರ ಅನುಪಸ್ಥಿತಿಯಲ್ಲಯೂ 
ಅವರ ಜಾಗವನ್ನು ತುಂಬುವ ಪಾತ್ರವನ್ನು ವಹಿಸುತ್ತಿದ್ದು. 
ನಿರಂತರವಾಗಿ ನೆರವು ಒದಗಿಸುವ ಗುರಿಯನ್ನು ಹೊಂದಿದೆ. 
ಆಪ್‌ನಲ್ಲ ನಿದುಗನಿಗೆ ಒದಗಿಸಲಾಗಿರುವ ಪ್ರಮುಖ ನೆರವುಗಳು 
ಹೀಗಿವೆ: 


1 ಹಿದಬೇಕಾಗಿರುವ ಪಠ್ಯವನ್ನು ವಿವಿಧ ದೃಶ್ಯ ರೂಪಗಳಕಲ್ಪ 
ಕಾಣಿಸುವ ಆಯ್ದೆಗಳನ್ನು ಹೊಂದಿದೆ. 

2. ಒಂದು ನಿರ್ದಿಷ್ಟ ವಾಕ್ಕದ ಮೇಲೆ ಪರದೆಯ ಕೇಂದ್ರೀಕರಣ, 
ಓದುಗನ ಗಮನವನ್ನು ನಿರ್ದಿಷ್ಟ ವಾಕ್ಯದ ಮೇಲೆ ಹಿಡಿದಿಡಲು 
ಒಂದು ಸಾಅನ ನಂತರ ಇನ್ನೊಂದು ಸಾಅನ ಕ್ರಮದಲ್ಲಿ ಪಠ್ಯದ 
ಪ್ರದರ್ಶನ. 

3. ಹಿದಬೇಕಾಗಿರುವ ಪಠ್ಯವನ್ನು 
ಮುಂದುವರಿಯಲು ಪೆನ್ಸಿಲ್‌ ಸಾಧನದ ಬಳಕೆ. 

4. ಪರಿಚಿತ ಉಚ್ಚಾರಣೆಯಲ್ಲ ಹಾಗೂ ನಿಗದಿಪಡಿಸಬಹುದಾದ 
ವೇಗದಲ್ತ ಗಟ್ಟಿಯಾಗಿ ಹಓಿದುವುದು. 

s. ಅಗತ್ಯ ಆಧಾರಿತ ಚಿತ್ರಗಳ ಸುಳವುಗಳು, ಧ್ವನಿಯಲ್ಲಿ ಉಚ್ಛಾರಣೆ, 
ಕಠಿಣ ಪದಗಳನ್ನು ಹಿದಲು ಸಜಾತಿಪದಗಳು ಹಾಗೂ 


ಗುರುತಿಸುತ್ತಾ 


ಪದಾನುಸಾರ ಶಬ್ದ ತುಣುಕುಗಳಾಗಿ ಪದಗಳನ್ನು 
ಉಚ್ಛರಿಸುವುದು. 

6. ರಹಿಕೆಯನ್ನು ಉತ್ತಮಗೊಳಸಲು ವಾಕ್ಯ ರಚನೆಯ 
ಸಹಾಯವನ್ನು ನೀಡುವುದು. 

ಎಮ್‌ಡಿಎ ಹಾಗೂ ತರಬೇತಿ 


ಎಸ್‌ ಎಲ್‌ಡಿ ಇರುವ ಮಕ್ಷಳಗೆ ನೆರವು ನೀಡುವ ತಮ್ಯ ಪಯಣದಲ್ಪ. 
ಎಮ್‌ಡಿಎ ತನ್ನ ತರಬೇತಿ ಕಾರ್ಯಕ್ರಮಗಳ ಮೂಲಕ 
ನಿರಂತರವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಸಬಲರನ್ನಾಗಿ 
ಮಾಡುತ್ತಿದೆ. ತಮಿಳುನಾಡು ಸರ್ಕಾರದ ಸಹಯೋಗದಲ್ಲ 


ಎಮ್‌ಡಿಎ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಸ್‌ ಎಲ್‌ಡಿ- 
ಯೆಡೆಗೆ ಸಂವೇದನೆಯನ್ನು ಬೆಳೆಸುವಂತಹ ತರಬೇತಿಯನ್ನೂ, 
ಶಿಕ್ಷಕರು ತಮ್ಮ ತರಗತಿಯಲ್ಲಯೇ ಬಳಸಬಹುದಾದ ಗುರುತು 
ಹಿಡಿಯುವ ಉಪಕರಣಗಳನ್ನು. ಪರಿಹಾರಾತ್ಮಕ ತಂತ್ರಗಳನ್ನು 
ಹಾಗೂ ಬೋಧನಾ ವಿಧಾನಗಳನ್ನು ಒದಗಿಸುತ್ತಿದ್ದಾರೆ. ಪ್ರಾಥಮಿಕ 
ಶಾಲಾ ಪರಿಹಾರಾತ್ಮಕ ವಿಷಯಸಾಮಾದ್ರಿಯು 'ಇ-ಶಿಕ್ಷಣಂ' 
ಆನ್‌ಲೈನ್‌ನಲ್ಲ ಉಚಿತವಾಗಿ ದೊರಕುತ್ತದೆ. 


ಎಮ್‌ಡಿಎ ಶಾಲೆಗಳಲ್ಪ್ಲಯೇ ಸಂಪನ್ಮೂಲ ಕೊಠಡಿಗಳನ್ನು 
ಆರಂಭಿಸಿದ್ದು ಎಮ್‌ಡಿಎದ ತಜ್ಞರು ಕನಿಷ್ಠ ಒಂದು ವರ್ಷದವರೆಗೂ 
ಶಾಲೆಯಲ್ಲ ವಿಶೇಷ ಶಿಕ್ಷಣದ ಮಾರ್ಗದರ್ಶನ ನೀಡುತ್ತಿದ್ದಾರೆ. 
ಶಾಲೆಯ ಆವರಣದಲ್ಲಯೇ ಮಗುವಿಗೆ ಪರಿಹಾರ ದೊರಕು- 
ವಂತಾಗಿ ಈ ಪ್ರಯತ್ನವು ಮಕ್ಕಆಗೆ ಪ್ರಯೋಜನಕಾರಿಯಾಗಿ 
ಪರಣಮಿಸಿದೆ. 


ಜೀವನ ಪರ್ಯಂತ ಡಿಸ್ಟೆಕ್ಷಿಯಾದ ನಿರ್ವಹಣೆ 

ಡಿಸ್ಲೆಕ್ಕಿಯಾ ಒಂದು ರೋಗವಲ್ಲ ಜೀವನ ಪರ್ಯಂತ ಇರುವ ಒಂದು 
ನರಸಂಬಂಧೀ ಪರಿಸ್ಥಿತಿ ಮಾತ್ರ. ಮಕ್ಷಳಗೆ ಕಿರಿಯ ಪ್ರಾಥಮಿಕ 
ಶಾಲಾ ಹಂತದಲ್ಪಯೇ ಪರಿಹಾರ ದೊರಕಿದಾಗ, ನಿಭಾಯುಸುವ 
ತಂತ್ರಗಳನ್ನು ಬೆಳೆಸಿಕೊಳ್ಳಲು ಕಲಅಯುತ್ತಾರೆ ಹಾಗೂ ಇದರಿಂದ 
ಶಾಲೆ ಹಾಗೂ ಕಾಲೇಜು ಜೀವನವನ್ನು ಅನಂತರ ತಮ್ಮ 
ವೃತ್ತಿಯನ್ನು. ಸಂಬಂಧಗಳನ್ನು ಹಾಗೂ ದಿನನಿತ್ಯದ ಇನ್ನಿತರ 
ಚೆಟುವಟಕೆಗಳನ್ನು ನಡೆಸಿಕೊಂಡು ಹೋಗಲು 
ಸಹಾಯವಾಗುತ್ತದೆ. ಇಂತಹ ವ್ಯಕ್ತಿಯು ಮುಂಡೆ ತನ್ನು ಸಮಾಜಕ್ಕೆ 
ಕೊಡುಗೆ ನೀಡುವ ಒಬ್ಬ ಹೆಮ್ಮೆಯ ಸದಸ್ಯನಾಗುತ್ತಾನೆ. 


*1 ಡಿಸ್ಲೆಕ್ಷಿಯಾ ಎನ್ನುವ ಪದದ ಬಣ್ಣೆ ಹೆಚ್ಚು ಅರಿವಿರದಿದ್ದ 
ಸಮಂಯದಲ್ಲ ತಂದೆ ತಾಯುಗಳು ಹಾಗೂ ಶಿಕ್ಷಣತಜ್ಞರ 
ಗುಂಪೊಂದು ಡಿಸ್ಲೆಕ್ಸಿಯಾ ಇರುವ ಮಕ್ಕಳಗೆ ಸಹಾಯ ಒದಗಿಸಲು 
19೨1ರ ಮದ್ರಾಸ್‌ ಡಿಸ್ಟೆಕ್ಷಿಯಾ ಸಂಸ್ಥೆಯನ್ನು (ಎಮ್‌ಡಿಎ) 
ಸ್ಥಾಪಿಸಿದರು. 


'ಮದ್ರಾಸ್‌ ಡಿಸ್ಲೆಕ್ಕಿಯಾ ಅಸೋಸಿಯೇಷನ್‌ ಅನ್ನು 19೨1ರಲ್ಲ ಸ್ಥಾಪಿಸಲಾಯತು. ಡಿಸ್ಟೆಕ್ಕಿಯಾ ಪದ ಅಷ್ಟಾಗಿ ಚಾಲ್ರಯಿರದಿದ್ದ ಕಾಲದಲ್ಲ ಪೋಷಕರ ಮತ್ತು ಶಿಕ್ಷಕರ 
ಗುಂಪೊಂದು ಮುಂದೆ ಬಂದು ಡಿಸ್ಟೆಕ್ಷಿಯಾದಿಂದ ಬಳಲುತ್ತಿದ್ದ ಮಕ್ಕಳಿಗೆ ಸಹಾಯಮಾಡುವ ಉದ್ದೇಶದಿಂದ ಇದು ಕಾರ್ಯೋನ್ಮುಖವಾಯುತು. 


ಮೂಲಕ ಸಂಪರ್ಕಿಸಬಹುದು. 


ಮೃದುಲಾ ಗೋವಿಂದರಾಜು ಅವರು ಆಂಗ ಸಾಹಿತ್ಯದಲ್ಲ ಎಂ.ಎ. ಪದವಿಯನ್ನು ಹೊಂದಿದ್ದು, ಕಾಪಿ ಎಡಿಟಂಗ್‌ನಲ್ಲ ತರಬೇತಿ 
ಪಡೆದಿದ್ದಾರೆ. ಇವರು ಹತ್ತು ವರ್ಷಗಳಗೂ ಹೆಚ್ಚು ಕಾಲದಿಂದ ಪ್ರಕಾಶನ ಉದ್ಯಮದಲ್ಲಿ ಕೆಲಸ ಮಾಡಿದ್ದು, ಪ್ರಾಥಮಿಕ ಶಾಲಾ ಮಕ್ಕಳ 
ಪಠ್ಯಪುಸ್ತಕಗಳನ್ನು ಸಂಪಾದಿಸಿ ವಿನ್ಯಾಸಗೊಳಸಿದ್ದಾರೆ. ಆನ್‌ಲೈನ್‌ ತರಬೇತಿ ಕಾರ್ಯಕ್ರಮಗಳನ್ನು ಸಂಪಾದಿಸಿದ್ದಾರೆ ಹಾಗೂ 
ನಿರ್ವಹಣಾ ಕೌಶಲ ತರಬೇತಿ ಕಾರ್ಯಕ್ರಮಗಳಗೆ ಸರಣಿ ಪಾಠಗಳನ್ನು ರಚಿಸಿದ್ದಾರೆ. ಆನ್‌ಲೈನ್‌ ಪ್ರಯಂ-ಕಲಕೆ ಪಾಠ ಬೋಧನೆಗಾಗಿ 
ಕಥಾಪಟಗಳನ್ನು ಹಾಗೂ ಕಾರ್ಯಕ್ರಮ ಮೂಲಪ್ರತಿಗಳನ್ನೂ ಬರೆಯುತ್ತಾರೆ. ಕಲಕಾ ವಿಭನ್ನತೆಗಳನ್ನು ಹೊಂದಿರುವ ಮಕ್ಕಳಗೂ ಪಾಠ 


ಮಾಡಿದ್ದಾರೆ. ಪ್ರಸ್ತುತ ಇವರು ಎಮ್‌ಡಿಎ ವಾರ್ತಾಪತ್ರವನ್ನು ಸಂಪಾದಿಸುತ್ತಿದ್ದಾರೆ. ಇವರನ್ನು govindaraju.mrudula@gmail.com 


ಅನುವಾದ: ಪಿನಯಾ ವಿಠಲ । ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


